ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2೦೭2೮ 
ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
(ಸಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸಬೇಕಾದ ದಿನಾಂಕ 24.03.2021 

ಉತ್ತರಿಸುವ ಸಚಿವರು ಕಂದಾಯ ಸಚಿವರು 

ಸ ಪ್ರಶ್ನೆ ಉತ್ತರ 

ಅ) | ಹುಣಸೂರು ಜಿಲ್ಲೆ (ಡಿ.ದೇವರಾಜ | ಮೈಸೂರು ಜಿಲ್ಲೆಯನ್ನು ವಿಭಜಿಸಿ ಹುಣಸೂರು 
ಅರಸ್‌ ಜಿಲ್ಲೆ) ಯನ್ನು ರಚಿಸುವ | ಜಿಲ್ಲೆಯನ್ನು ರಚಿಸುವ ಕುರಿತು ಮನವಿಗಳು 
ಬಗ್ಗೆ ಜನಾಭಿಪ್ರಾಯ ಇರುವುದು | ಸ್ಮೀಕೃತವಾಗಿರುತ್ತವೆ. ಆದರೆ ಈ ಪ್ರಸ್ತಾವನೆಯು 
ಸರ್ಕಾರದ ಗಮನಕ್ಕೆ ಬಂದಿದೆಯೆಳಿ; | ಪ್ರಸ್ತುತ ಸರ್ಕಾರದ ಪರಿಶೀಲನೆಯಲ್ಲಿರುವುದಿಲ್ಲ. 
ಈ ಬಗ್ಗೆ | ಸಾರ್ವಜನಿಕರಿಂದ 
ಮನವಿಗಳು ಬಂದಿದೆಯೇಣ ಈ 
ಪ್ರಸ್ತಾವನೆ ಸರ್ಕಾರದ ಮುಂಡೆ 
ಇದೆಯೇ \ 

ಆ) | ವರುಣಾ ಮತ್ತು ಬನ್ನೂರು | ವರುಣಾ ಮತ್ತು ಬನ್ನೂರು ತಾಲ್ಲೂಕುಗಳ ರಚನೆಗೆ 
ತಾಲ್ಲೂಕುಗಳ ರಚನೆಯ ಬಗ್ಗೆ! ಮನವಿಗಳು ಸ್ವೀಕೃತವಾಗಿರುತ್ತವೆ. ಈ ಪೈಕ 
ಸರ್ಕಾರಕ್ಕೆ ಮನವಿಗಳು ! ವರುಣಾ ತಾಲ್ಲೂಕಿನ ರಚನೆಗೆ ಸಂಬಂಧಿಸಿದಂತೆ 
ಬಂದಿವೆಯೆ; ಈ ಎರಡು | ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಸ್ಮೀಕೃತವಾಗಿಯ್ದ, 
ತಾಲ್ಲೂಕುಗಳನ್ನು ರಚಿಸುವ | ಪರಿಶೀಲಿಸಲಾಗುವುದು. ಬನ್ನೂರು ತಾಲ್ಲೂಕು 
ಪ್ರಸ್ತಾವನೆ ಸರ್ಕಾರದ ಮುಂದೆ| ರಚನೆ ಕುರಿತು ಪ್ರಸ್ತಾವಸೆ ಸ್ನೀಕೃತವಾಗಿರುವುದಿಲ್ಲ. 
ಇದೆಯೆ 

ಇ) ಮೇಲ್ಕಂಡ ವಿಚಾರದಲ್ಲಿ | ಇಲ್ಲಾ 
ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 
ಸಮಿತಿಯನ್ನು ರಚಿಸಲಾಗುವುದೇ? 
ಕಂಇ 2೨ 2021 p AN 

? 
a 


ಕಂದಾಯ ಸಚಿವರು 


